ಈ ಕವಿ 'ಷ. 
1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1221 (1363) 
2 ಸದಸ್ಯರ ಹೆಸರು ಶ್ರೀ ಕೆ.ವಿ. ನಾರಾಯಣ ಸ್ವಾಮಿ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
24.12.2021 


3 ಉತ್ತರಿಸುವದಿನಾಂಕ 


4 ಉತ್ತರಿಸುವ ಸಚಿವರು ಮಾನ್ಯ ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು. 
KKK 
ಪ್ರಶ್ನೆ ಉತ್ತರ 


2021-22ನೇ ಸಾಲಿನಲ್ಲಿ ಮೊದಲನೇ ಮತ್ತು ಎರಡನೇ ಕಂತಿನ 


ಅ) | 2021-22ನೇ ಸಾಲಿಗೆ ಶಾಸಕರ ಸ್ಮಳೀಯ ಪ್ರದೇಶಾಭಿವೃದ್ದಿ 
ಯೋಜನೆಯಡಿ ಪ್ರತಿ ಶಾಸಕರಿಗೆ ರೂ.200 ಕೋಟಿ ಮೊತ್ತದ | ಅನುದಾನವಾಗಿ ಪ್ರತಿ ಕ್ಲೇತ್ರಕ್ಸೆ ರೂ.1.00 ಕೋಟಿಗಳನ್ನು 
ಅನುದಾನ ಬಿಡುಗಡ ಮಾಡಲಾಗಿದೆಯೆ, ಇಲ್ಲದೇ ಇದಲ್ಲಿ | ಬಿಡುಗಡೆಗೊಳಿಸಲಾಗಿದ್ದು, ಮೂರನೇ ಕಂತಿನ ಅನುದಾನದ 
ಬಿಡುಗಡೆಯಾಗದ ಅನುದಾನವೆಷ್ಟು; ಬಿಡುಗಡೆಗೆ ಆರ್ಥಿಕ ಇಲಾಖೆಯು ಸಹಮತಿ ನೀಡಿದ್ದು, ಸದರಿ 

ಕಂತಿನಲ್ಲಿ ತಲಾ ರೂ.50.00 ಲಕ್ಷಗಳನ್ನು ನೀತಿ ಸಂಹಿತೆ 

ಮುಗಿದ ನಂತರ ಬಿಡುಗಡೆಗೊಳಿಸಲಾಗುವುದು. 

ಬಿಡುಗಡೆಯಾದ ಅನುದಾನ ಹಾಗೂ ಆರಂಭಿಕ ಶಿಲ್ಕು ಸೇರಿ 

ಒಟ್ಟಾರೆ ಅನುದಾನದಲ್ಲಿ ಶೇ. 75 ರಷ್ಟು ವೆಚ್ಚವಾದಲ್ಲಿ 

ನಾಲ್ಕನೇ ಕಂತಿನ ಅನುದಾನವನ್ನೂ ಸಹ ಬಿಡುಗಡೆ 
| ಮಾಡಲಾಗುವುದು. 

ಆ) | ಸರ್ಕಾರದಿಂದ ಪೂರ್ಣ ಪ್ರಮಾಣದ ರೂ.೭ಂಂ ಕೋಟಿ | ಸರ್ಕಾರದಿಂದ ಪೂರ್ಣ ಪ್ರಮಾಣದ ರೂ.೭0 ಕೋಟಿ 
ಅನುದಾನ ಬಿಡುಗಡಯಾಗದಿದ್ದಲ್ಲಿ ಯಾವ ಲೆಕ್ಕ ಶೀರ್ಷಿಕೆ" | ಅನುದಾನವನ್ನು ಕಾಲಕಾಲಕ್ಕೆ ಬಿಡುಗಡೆಗೊಳಿಸಲಾಗುವುದು. 
ಅಥವಾ ಯಾವ ಮೂಲದಿಂದ ಅನುದಾನವನ್ನು | ಅವಶ್ಯವಿದ್ದಲ್ಲಿ,  ಪುಸ್ತುತ ಜಿಲ್ಲಾಧಿಕಾರಿಗಳ ಪಿಡಿ. 
ಕಾಮಗಾರಿಗಳಿಗೆ ಬಿಡುಗಡೆ ಮಾಡುವಂತೆ ತಿಳಿಸಲಾಗಿದೆ. ಖಾತೆಯಲ್ಲಿರುವ ಅನುದಾನವನ್ನು ಬಳಸಿಕೊಳ್ಳಬಹುದು. 

ಇ) | 2021-22ನೇ ಸಾಲಿನಲ್ಲಿ ರೂ.2.00 ಕೋಟಿ ಕ್ರಿಯಾ ಯೋಜನೆಗೆ ಹೌದು. 
ಅನುಮೋದನೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ 
ಸರ್ಕಾರದಿಂದ ಆದೇಶ ನೀಡಲಾಗಿದೆಯೇ; ನೀಡಲಾಗಿದ್ದಲ್ಲಿ, | 2021-22ನೇ ಸಾಲಿನಲ್ಲಿ ರೂ.2.00 ಕೋಟಿ ಕ್ರಿಯಾ ಯೋಜನೆಗೆ 
ಆದೇಶದ ಪ್ರತಿಯನ್ನು ನೀಡುವುದು. ಅನುಮೋದನೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ 

ದಿನಾಂಕ:13.08.2021ರ ಸುತ್ತೋಲೆಯಲ್ಲಿ ತಿಳಿಸಲಾಗಿದ್ದು, 
ಸದರಿ ಪ್ರತಿಯನ್ನು ಲಗತ್ತಿಸಿದೆ. 

ಈ) | 2021ರ ನವೆಂಬರ್‌ ಅಂತ್ಯಕ್ಕೆ ಮೈಸೂರು ಜಿಲ್ಲೆ 2021ರ ನಪೆಂಬರ್‌ ಅಂತ್ಯಕ್ಕೆ ಮೈಸೂರು ಜಿಲೆ 
ಸಜ ಪಿಡಿ ಖಾತೆಯಲ್ಲಿ ಲಭ್ಯವಿರುವ | ್ರಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ ರೂ. 4049 ಕೋಟಿ 


SOS 
ಪಿ.ಡಿ ಖಾತೆಯಲ್ಲಿ ಪ್ರತಿ ಶಾಸಕರಿಗೆ ರೂ.೭00 ಕೋಟಿಗಳ 


ಉ) 


ಅನುದಾನ ಲಭ್ಯವಿದೆ. 


ಕಾಮಗಾರಿ ಅನುಷ್ಠಾನಗೊಳಿಸಲು ಅನುದಾನದ 
ಕೊರತೆಯಿದೆಯೇ; ಕೊರತೆಯಿದ್ದಲ್ಲಿ ಅನುದಾನ 
ಬಿಡುಗಡೆಗಾಗಿ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆಯೆ; 


ಬರೆದಿದ್ದಲ್ಲಿ ಇದಕ್ಕೆ ಸರ್ಕಾರದಿಂದ ಉತ್ತರವೇನು? 


ಅನುದಾನದ ಕೊರತೆ ಇಲ್ಲ 
ರೂ.200 ಕೋಟಿಗಳ 

ಯಾವುದೇ 
ದಿನಾಂಕ: 


ಕಾಮಗಾರಿ 
ಅನುದಾನದ 
13.08.2021ರ 


ಪ್ರತಿ ಕ್ಷೇತ್ರಕ್ಕೆ 
ಅನುಷ್ಠಾನಗೊಳಿಸಲು 

ಕೊರತೆಯಿಲ್ಲ ಈ ಬಗ್ಗೆ 
ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. 


ಸಂಖ್ಯ: ಪಿಡಿಎಸ್‌ 147 ಕೆಎಲ್‌ಎಸ್‌ 2021 


ಮಾನ್ಯ ತೋಟಗಾರಿಕೆ ಮತ್ತು 
ಕಾರ್ಯಕ್ರಮ ಸಂಯೋಜನೆ ಮತ್ತು 
ಇಲಾಖಾ ಸಚಿವರು. 


ಸ್‌ ` ಕರ್ನಾಟಕ ಸರ್ಕಾರ 


ಸಂಖ್ಯೆ:ಪಿಡಿಎಸ್‌/82/ ಕೆಎಲ್‌ಎಸ್‌/2020 ಕರ್ನಾಟಿಕ ಸರ್ಕಾರದ ಸಚಿವಾಲಯ 
ಬಹುಮಹಡಿ ಕಟ್ಟಡ, 
ಬೆಂಗಳೂರು, ದಿನಾ೦ಕ:13.08,2021 


ಸುತ್ತೋಲೆ 


ದಿನಾಂಕ:03.08,2021ರಂದು ಮಾನ್ಯ ಸಭಾಪತಿಗಳು, ಕರ್ನಾಟಿಕ ವಿಧಾನ ಪರಿಷತ್‌- 
ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಿಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ದಿ 
ಯೋಜನೆಯಡಿ (KLLAರS) ಪೂರ್ಣ ಅನುದಾನ ಬಿಡುಗಡೆ ಮಾಡುವುದು ಹಾಗೂ 2021-22ನೇ 
ಸಾಲಿಗೆ ರೂ.1.00 ಕೋಟಿ ಬದಲು ರೂ.2.00 ಕೋಟಿಗಳ ಅನುದಾನವನ್ನು ಮಂಜೂರು 
"ಮಾಡುವ ಬಗ್ಗೆ ಮತ್ತು ನಿಗದಿತ ಅವಧಿಯಲ್ಲಿ ಕಾಮಗಾರಿಗಳನ್ನೊಳಗೊಂ೦ಡ ಕ್ರಿಯಾ ಯೋಜನೆ 
ರೂಪಿಸಿ, ಅನುಷ್ಠಾನಗೊಳಿಸುವುದು ಹಾಗೂ ಎರಡು ವರ್ಷಕ್ಕಿಂತ ಅವಧಿ ಮೀರಿದ ಕಾಮಗಾರಿಗಳ 
ಅನುದಾನವನ್ನು ಸರ್ಕಾರಕೆೆ. ಎಂಪಿಲ್ಯಾಡ್ಸ್‌ ಮಾದರಿಯಲ್ಲಿ ಅಧ್ಯರ್ಪ್ಹಣೆ ಮಾಡುವ ಬಗ್ಗೆ 
ವಿಸ್ತೃತವಾಗಿ ಚರ್ಚಿಸಲಾಯಿತು ಹಾಗೂ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪಡೆದು ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲು ನಿರ್ಧರಿಸಲಾಯಿತು ಈ ಕುರಿತು ಆರ್ಥಿಕ 
ಇಲಾಖೆಯು ದಿನಾಂಕ:09.08.2021ರಂದು ಹಿಂಬರಹ ನೀಡಿದ್ದು, ಸದರಿ 
ಹಿಂಬರಹದಂತೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು /ಉಪ .ವಿಭಾಗಾಧಿಕಾರಿಗಳು ಸೂಕ್ತ 
ಕ್ರಮವಹಿಸಿಲು ತಿಳಿಸಲಾಗಿದೆ. 


, 2021-22ನೇ ಸಾಲಿಗೆ ರೂ.2.00 ಕೋಟಿಗಳಿಗೆ ಕ್ರಿಯಾಯೋಜನೆ ತಯಾರಿಸಲು ಸಹಮತಿ 
ನೀಡಿದೆ. ಆದ್ದರಿಂದ ಕೂಡಲೇ ಎಲ್ಲಾ ಜಿಲ್ಲಾಧಿಕಾರಿಗಳು ರೂ.2.00ಕೋಟಿಗಳಿಗೆ 
ಕ್ರಿಯಾಯೋಜನೆ ರೂಪಿಸಿ ಅನುಮೋದನೆ ನೀಡುವುದು. 

KLLADS ಮಾರ್ಗಸೂಚಿಗಳ ಕಂಡಿಕೆ 3.2 ರ ಅನುಸಾರ ಕ್ರಿಯಾ ಯೋಜನೆಯನ್ನು ಪುತಿ ವರ್ಷ 
ಜೂನ್‌ ಅಂತ್ಯದೊಳಗೆ ಅಂತಿಮಗೊಳಿಸತಕ್ಕದ್ಲು. ಕಾಮಗಾರಿಗಳ ಪುಗೆತಿಗೆ ಅನುಗುಣವಾಗಿ 
ಸರ್ಕಾರದಿಂದ ಜಿಲ್ಲೆಗೆ ಒಟ್ಕಾರೆ ಬಿಡುಗಡೆಯಾಗಿರುವ/ಬಿಡುಗಡೆಯಾಗುವ (ಶಾಸಕರುವಾರು 
ಬಿಡುಗಡೆಯಾಗುವುದಿಲ್ಲ) ಅನುದಾನದಲ್ಲಿ: ಭರಿಸತಕ್ಕದ್ದು. 

, ಇನ್ನೂ ಮುಂಡೆ ಯೋಜನಾ ಇಲಾಖೆಯು ಅನುದಾನವನ್ನು ಕ್ಷೇತ್ರವಾರು ಬಿಡುಗಡೆ ಮಾಡುವ 
ಬದಲಾಗಿ ಜಿಲ್ಲಾವಾರು ಬಿಡುಗಡೆ ಮಾಡಲು  ಕ್ರಮವಹಿಸುತ್ತೆದೆ. ಆದ್ದ ರಿಂದ 
ಜಿಲ್ಲಾಧಿಕಾರಿಗಳು/ಉಪಬಿಭಾಗಾಧಿಕಾರಿ ಲಭ್ಯವಿರುವ" ಅನುದಾನವನ್ನು ಪ್ರತಿ ಕೇತ್ರಕ್ಕೆ 
ರೂ.2.00ಕೋಟಿಗಳ ಮಿತಿಯಲ್ಲಿ ಕಾಮಗಾರಿಗಳ ಪ್ರಗತಿ ಆಧರಿಸಿ ಹಣ' ಪಾವತಿಸಲು ಸೂಕ್ತ 
ಕ್ರಮವಹಿಸುವುದು. 

2020-21ನೇ ಸಾಲಿನಲ್ಲಿ ಪುತಿ ಕೇತ್ಸಕ್ಸೆ ರೂ.1. ೦೦ಕೋಟಿಗಳಲ್ಲಿ ಕಾಮಗಾರಿಗಳನ್ನು 
ಕೈಗೊಳ್ಳಲು ಅನುಮೋದನೆ ನೀಡಲಾಗಿತ್ತು. ಹೆಚ್ಚು ವರಿಯಾಗಿ “ಬಿಡುಗಡೆಯಾಗಿರುವ 
ಅನುದಾನ ' ಪುತಿ'. ಕ್ಷೇತ್ರಕ್ಕೆ"  _ ರೂ.1.00ಕೋಟಿಯನ್ನು '2019- 20ನೇ ' ಸಾಲಿಗೆ 
ವರ್ಗಾಯಿಸಿಕೊಂಡು' 'ಜುಮಗಾರಿಗಳನ್ನು ಶೀರ್ಥವಾಗಿ ಅನುಷಾ, ೈನಗೊಳಿಸುವುದು. 


MN 


ಟು 


ದ 


Page1of2 


